ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಮಂಗಳವಾರ, ದಿನಾಂಕ: 29ನೇ ಸಷ್ಟ೦ಬರ್‌, 2020 


ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುತ್ತಿರುವ ಬಗ್ಗೆ 
ಶ್ರೀ ಬಿ. ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) :- 
918(1058) ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬೆಂಗಳೂರಿಗೆ ಕುಡಿಯುವ ನೀರೊದಗಿಸುತ್ತಿದ್ದ ತಿಪ್ಪಗೊಂಡನಹಳ್ಳಿ ಕೆರೆ (ಚಾಮರಾಜ ಸಾಗರ) ಮತ್ತು 
ಮಂಚನ ಬೆಲೆ ಡ್ಯಾಂ ಸುತ್ತುಲು ಇರುವ ಬೆಟ್ಟಿ ಗುಡ್ಡಗಳಲ್ಲಿ ಜೆಲ್ಲಿ ಮತ್ತು ಎಮ್‌ಸ್ಯಾಂಡ್‌ ಉತ್ಪತ್ತಿಯ ಕಲ್ಲು 
ಕ್ವಾರಿ ಕಲ್ಲುಗಣಿಯ ಕುಶರ್‌ಗಳು ಅಕ್ರಮವಾಗಿ ಕಾರ್ಯ ನಿರ್ವಹಿಸುತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೆಣ; 


(ಆ) ಡ್ಯಾಂಗಳ ಕನಿಷ್ಠ 10 ಕಿ.ಮೀ. ಸುತ್ತ ಮುತ್ತ ಕಲ್ಲು ಕ್ವಾರಿ ಕಲ್ಲುಗಣಿಗಾರಿಕೆ ನಿಷೇದದ ಬಗ್ಗೆ ಸರ್ಕಾರದ 
ಮತ್ತು ನ್ಯಾಯಾಲಯದ ಆದೇಶಗಳು ಪಾಲನೆಯಾಗಿವೆಯೇ; 


(ಇ) ಇಲ್ಲದಿದ್ದ ಪಕ್ಷದಲ್ಲಿ ಅಕ್ರಮವಾಗಿ ಗಣಿಗಾರಿಕೆಯನ್ನು ನಡೆಸುವವರ ವಿರುದ್ದ ಸರ್ಕಾರವು ಯಾವ ಕ್ರಮ 
ಕೈಗೊಂಡಿದೆ? 


